ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೇ 1414 
ಸದಸ್ಯರ ಹೆಸರು ಶ್ರೀ 


ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ವಾಹನಗಳು ಸಂಚರಿಸುವುದರಿಂದ ಈ 
ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಲು 
ಕ್ರಮ ಜರುಗಿಸಲಾಗುವುದೇ? 


ಉತ್ತರಿಸುವ ದಿನಾಂಕಃ 18-03-2020 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತ್ರಿಗಳು 
ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಇಲಾಖೆ 
3 ಪ್ನೆಗಳು ಉತ್ತರಗಳ 
ಸಂಖ್ಯೆ 
ಈ) ಕೊಳ್ಳೇಗಾಲ ಮಹೆದೇಶ್ವರ ಬೆಟ್ಟ ನಡುವೆ ಸರ್ಕಾರದ ಗಮನಕ್ಕೆ ಬಂದಿದೆ. 
| ಇರುವ 8000 ಕಿ.ಮೀ ರಸ್ತೆಯು 
| | ಕೊಳ್ಳೇಗಾಲ ಉಪ ವಿಭಾಗ ಮತ್ತು | 
j ಮಹದೇಶ್ವರ ಬೆಟ್ಟ ಉಪ ವಿಭಾಗಕ್ಕೆ | 
| | ಸೇರುತ್ತಿದ್ದ, ಗುಂಡಿ ಬಿದ್ದು, ಹದಗೆಟ್ಟು 
j ವಾಹನಗಳ ಸಂಜಾರಕ್ಕೆ ತೊಂದರೆ 
| ಯಾಗಿರುವುದು ಸರ್ಕಾರದ ಗಮನಕ್ಕೆ 
| ಬಂದಿದೆಯೇ; | 
ಆ) 
| ಹನೂರು ತಾಲ್ಲೂಕು ಮಲೈ ಮಹದೇಶ್ವರಬೆಟ್ಟದ 
| ರಸ್ತೆಯಲ್ಲಿ ಅಕ್ಟೋಬರ್‌-2019 ರಂದು ಬಿದ್ದ| 
| | ಬಾರೀ ಮಳೆಯಿಂದ ರಸ್ತೆಯಲ್ಲಿ ಕೆಲವೊಂದು | 
| | | ಕಡೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸರ್ಕಾರದ 
ಗಮನಕ್ಕೆ ಬಂದಿದೆ. ರಸ್ತೆಯಲ್ಲಿ ಬಿದ್ದಿರುವ 
| ಗುಂಡಿಗಳನ್ನು ಲೋಕೋಪಯೋಗಿ | 
ಈ ಪ್ರಮುಖ ರಸ್ತೆಯಲ್ಲಿ ವರ್ಷವಿಡೀ ಗಂ3ಗಳನ್ನು ye 
ಎ ಖಕ ಎ | ಇಲಾಖೆಯಿಂದ ವಾರ್ಷಿಕ 
| ವಾಹನ ಸಂಚಾರವಿದ್ದು, ರಸೆಯಲ್ಲಿ; Ag s | 
_ E ೮ - ಕ |ನಿರ್ವಹಣೆಯಡಿಯಲ್ಲಿ ಲಭ್ಲವಿರುವ 
ಹೊಂಡಗಳು ಬಿದ್ದಿರುವುದರಿಂದ. ವಾಹನ ರ | ೨ | 
| ವ a ಅನುದಾನದಲ್ಲಿ ಗುಂಡಿ ಮುಚ್ಚಿ ರಸೆಯನ್ನು | 
| ಸಂಚಾರಕ್ಷೆ ಅನಾನುಕೂಲವಾಗಿರುವುದು ನ ಜ್ಞ p 
[5 LS ವಾಹನಗಳ ಸುಗಮ ಸಂಚಾರಕ್ತೆ ಅನುವು; 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; sinfitcdione ಕ | 
| ಸಧ್ಯದಲ್ಲಿಯೇ ಯುಗಾದಿ, ದಸರಾ, ' 
| ದೀಪಾವಳಿ ಅಮಾವಸ್ಥೆಗಳಲ್ಲಿ 5 
ದೀಪಾವಳಿ ಅಮಾವಸ್ಥೆಗಳಲ್ಲಿ ಕಾಲ್ಡಡಿಗೆ| ದ್ದರಿ ರಸ್ತೆಯು ಕೊಳ್ಳೆಗಾಲ ಮತ್ತು 
ಮತು ವಾಹನಗಳ ಮೂಲಕ ಲಕ್ಷಾಂತರ i. - 
ದ a ಮಲೇಮಹದೇಶ್ರರ ಬೆಟ, ಉಪವಿಭಾಗ 
ಜನರು ಜೆಟಕ್ಷೆ ಬರುತಿದ್ದು, ಸಾವಿರಾರು ವ § 
| pa ದ ವ್ಯಾಪ್ತಿಯಲ್ಲಿದ್ದು, 2018-19ನೇ ಸಾಲಿನಲ್ಲಿ 


ಕೊಳ್ಳೇಗಾಲದಿಂದ ಹನೂರಿನವರೆಗೆ ಸರಪಳಿ 
ಸಂಖ್ಯೆ: 67.00 "ರಿಂದ 72.70, 73.60 ರಿಂದ 
74.30, 75.50 ರಿಂದ 82.30 ಹಾಗೂ 82.55 | 
ರಿಂದ 85.60 ರವರೆಗೆ ರಾಜ್ಯಹೆದ್ದಾರಿ | 
ನವೀಕರಣ ಅನುದಾನ ರೂ.300.00 ಲಕ್ಷದಲ್ಲಿ | 
ಮರು ಡಾಂಬರೀಕರಣಗೊಳಿಸಿದ್ದು ಇದರ | 
ನಿರ್ವಹಣಾ ಅವಧಿಯು ಮಾರ್ಚ್‌-2020 
ರವರೆಗೆ ಇರುತ್ತದೆ. ಉಳಿದಂತೆ ರಸ್ತೆ ಗುಂಡಿಗಳು 
ಬಿದ್ದಿರುವ ಸರಪಳಿ ಸಂಖ್ಯೆ: 74.30 ರಿಂದ 


175.50 ಮತ್ತು 8230 ರಿಂದ 8255 
ಕಿ.ಮೀ.ವರೆಗೆನ ಭಾಗವನ್ನು 2019-20ನೇ 
ಸಾಲಿನ ವಾರ್ಷಿಕ ನಿರ್ವಹಣಾ ಕಾಮಗಾರಿಯಲ್ಲಿ 
ರೂ.3.00 ಲಕ್ಷಗಳ ಅನುದಾನದಲ್ಲಿ ರಸ್ತೆ 
ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನು 
ಕೈಗೊಳ್ಳಲಾಗಿರುತ್ತದೆ. ಸದರಿ ರಸ್ತೆಯಲ್ಲಿ ಪುಸ್ತುತ 
ವಾಹನ ಸಂಚಾರ ಸುಗಮವಾಗಿರುತ್ತದೆ. 


ಮಲೈ ಮಹದೇಶ್ವರಬೆಟ್ಟ ಉಪ ವಿಭಾಗ 
ವ್ಯಾಪ್ತಿಯ ಸರಪಳಿ ಸಂಖ್ಯೆ: 92.29 ಕಿ.ಮೀ 
ಹನೂರಿನಿಂದ ' ಪ್ರಾರಂಭಗೊಂಡು ಅಜ್ಞೇಪುರ, 
ರಾಮಾಪುರ, ಕೌದಳ್ಳಿ ಮಲೈ ಮಹದೇಶ್ವರ 
ಬೆಟ್ಟದ ಮಾರ್ಗವಾಗಿ "ಸರಪಳಿ “6. 59 ಕಿಮೀ 
ಪಾಲಾರ್‌ ಗ್ರಾಮದವರೆಗೆ (ಅಂತರ್‌ರಾಜ್ಯ ಗಡಿ) 
71.30 ಕಿ.ಮೀ ಇರುತ್ತದೆ. 


ಇದರಲ್ಲಿ ಪ್ರಸ್ತುತ 2019-20ನೇ ಸಾಲಿನಲ್ಲಿ 
ರಾಜ್ಯ ಹೆದ್ದಾರಿ ನಿರ್ವಾಹಣೆ ಅಡಿಯಲ್ಲಿ ಸರಪಳಿ 
92.29 ರಿಂದ 94.21 ಕಿ.ಮೀ ವರೆಗೆ ಹಾಗೂ 
103.50 ರಿಂದ 12800 ಕಮೀ ವರೆಗೆ 
(ಹನೂರಿನಿಂದ ಪ್ರಾರಂಭಗೊಂಡು ಅಜ್ಜೀಪುರ, 
ರಾಮಾಪುರ, ಕೌದಳ್ಳಿ ಮಾರ್ಗವಾಗಿ 
ತಾಳಬೆಟ್ಟದವರೆಗೆ) 26.428.ಮೀ ಉದ್ಭಕ್ಕೆ 
ಅಂದಾಜು ಮೊತ್ತ ರೂ 3400 ಲಕ್ಷಗಳಲ್ಲಿ 
ಮತ್ತು ಸರಪಳಿ 129.00 ರಿಂದ 163.59 ಕಿ.ಮೀ 
ವರೆಗೆ (ತಾಳಬೆಟ್ಟದಿಂದ ಪ್ರಾರಂಭಗೊಂಡು 
ಮಲೈ ಮಹದೇಶ್ವರ ಬೆಟ್ಟದ ಮಾರ್ಗವಾಗಿ 
ಪಾಲಾರ್‌ ಗ್ರಾಮದವರೆಗೆ) 34.59ಕ8.ಮೀ 
ಉದ್ದಕ್ಕೆ ಅಂದಾಜು ಮೊತ್ತ ರೂ 48.00 
ಲಕ್ಷಗಳಿಗೆ ಗುಂಡಿ ಮುಚ್ಚುವ ಕಾಮಗಾರಿಯನ್ನು 
ಕೈಗೊಂಡು, ಕಾಮಗಾರಿಯನ್ನು ಪೂರ್ಣ 
ಗೊಳಿಸಿದ್ದು ವಾಹನ ಮತ್ತು ಸಾರ್ವಜನಿಕರ 
ಸುಗಮ ಸಂಚಾರಕ್ಕೆ ಅನುಕೂಲ 


ಲೋ 31 ಸಿಕ್ಯೂಎನ್‌ 2020(ಇ) 


ಕಲ್ಲಿಸಲಾಗಿರುತ್ತದೆ. 


(ಗೋವಿಂದ ಕಾ ಔಟೋಳ) 


ಉಪ ಮುಖ್ಯಮಂತ್ರಿ ನ; ಲೋಕೋಪಯೋಗಿ 
ಮತ್ತು ಸಜ ಕಲ್ಯಾಣ ಇಲಾಖೆ 


